ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 660 
ಸದಸ್ಯರ ಹೆಸರು : ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 14-12-2020 (ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ 
p ವರ್ಗಾವಣೆಯಾದ ಪ್ರಶ್ನೆ 
ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಸರ ಕ 


ಅ) ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ" ಕಾರ್ಯ 


ವ 
ಎಷ್ಟುಳಿ 


ನಿರ್ವಹಿಸುತ್ತಿರುವ ಗ್ರಂಥಾಲಯಗಳ ಸಂಖ್ಯೆ 


ರಾಜ್ಯದಲ್ಲಿ ಒಟ್ಟು 5622 ಗ್ರಾಮ `` ಪಂಚಾಯತಿ 
ಗ್ರಂಥಾಲಯಗಳು `ಕಾರ್ಯನಿರ್ವಹಿಸುತ್ತಿವೆ. 


8) ಗ್ರಾಮಿ ಪಂಚಾಯತಿಗಳಲ್ಲಿ `ಗಂಧಾಲಯಗಳು 
$ ದಿನ ನಿತ್ಯ  ತೆರೆಯುತ್ತಿವೆಯೇ: ಕೆಲವು 
ಗಂಥಪಾಲಕರು ತಿಂಗಳುಗಟ್ಟಲೇ 
ಗ್ರಂಥಾಲಯಗಳನ್ನು ತೆರೆಯದೇ ಕೇವಲ 
ಸಂಬಳವನ್ನು ಮಾತ್ರ ಪಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಬಂದಿದ್ದಲ್ಲಿ, ಅವರ ವಿರುದ್ಧ ಸರ್ಕಾರ ಕೈಗೊಂಡ 


| ಕ್ರಮಗಳೇನು? 
| ಕಮ 
I 


ಪ್ರಸ್ತುತ ಗ್ರಾಮ ಪಂಚಾಯತಿ ಗಂಥಾಲಯಗಳು `ಬೌಿಗ್ಗೆ 90 
ರಿಂದ 11.00 ಗಂಟೆಯವರೆಗೆ ಹಾಗೂ ಸಂಜೆ 4.00 ರಿಂದ 
6.00 - ಗಂಟೆಯವರೆಗೆ ಒಟ್ಟು 400 ಗಂಟೆಗಳು 
ಕಾರ್ಯನಿರ್ವಹಿಸುತ್ತವೆ. 


ಗ್ರಾಮ ಪಂಚಾಯತಿಗಳಲ್ಲಿ ಗ್ರಂಥಾಲಯಗಳು ದಿನನಿತ್ಯ 
ಸಾರ್ವಜನಿಕ ಓದುಗರಿಗೆ ಸೇವೆಯನ್ನು ಒದಗಿಸುತ್ತಿರುತ್ತವೆ. 


[SR 


[ 
Nee | 


ಗ್ರಂಥಾಲಯಗಳು ಕಾರ್ಯ ನಿರ್ವಹಿಸುತ್ತಿವೆ? 
ಈ ಗಂಥಾಲಯಗಳು ಕಾರ್ಯ ನಿರ್ವಹಿಸುವ 


ಬರುವ ದಿನಪತ್ರಿಕೆಗಳು ಹಾಗೂ ವಿವಿಧ ಮಾಸ 
ಪತ್ರಿಕೆಗಳ ಬಗ್ಗೆ' ಸಂಪೂರ್ಣ ಮಾಹಿತಿ 
ನೀಡುವುದು? 


RE SNE 


ಠಾಜ್ಯದಲ್ಲಿ ಒಟ್ಟು ಎಷ್ಟು ಗ್ರಾಮ ಕಾತ್‌ 


ವೇಳೆ ಹಾಗೂ ಈ ಗ್ರಂಥಾಲಯಗಳಲ್ಲಿ ದಿನನಿತ್ಯ 


} 
ರಾಜ್ಯದಲ್ಲಿ ಒಟ್ಟು 5622 ಗ್ರಾಮ ಪಂಚಾಯತಿ 


Wr 


ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತಿವೆ. 


ಪ್ರಸ್ತುತ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಬೆಳಿಗ್ಗೆ 9.00 
ರಿಂದ 11.00 ಗಂಟೆಯವರೆಗೆ ಹಾಗೂ ಸಂಜೆ 4.00 ರಿಂದ 
6.00 ಗಂಟೆಯವರೆಗೆ ಒಟ್ಟು 4.00 ಗಂಟೆಗಳು 
ಕಾರ್ಯನಿರ್ವಹಿಸುತ್ತವೆ. 


ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಿಗೆ ದಿನನಿತ್ಯ ಬರುವ 
ದಿನಪತ್ರಿಕೆಗಳು ಹಾಗೂ ಮಾಸ ಪತ್ರಿಕೆಗಳ ವಿವರ ಈ 
ಕೆಳಗಿನಂತಿರುತ್ತವೆ. 


ನ್ನಡ ನನಗ 
ಆಂಗ್ಲ ದಿನಪತ್ರಿಕೆ 
ನಾಕ ಪತಗ 

ಸ ಪತ್ರಿಕೆ. 


ಸಂಖ್ಯೆ: ಗ್ರಾಅಪ 908 ಗ್ರಾಪಂಅ 2020 


ಕ.ಎಸ್‌. ನಾ 


- ೀಣಾಭಿವ್ನ ದ್ರಿ ಮತ್ತು 


